ಸ 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು `` 


ಉತ್ತರಿಸುವವರು 


: 334 


ಶ್ರೀ ಎನ್‌.ಅಪ್ಪಾಜಿಗೌಡ ( ಸ್ಥಳೀಯ ಸಂಸ್ಥೆಗಳಿಂದ 
“ಚೆನಾಯಿತರಾದವರು) 


: ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 


ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


ಉತ್ತರಿಸಬೇಕಾದ ದಿನಾಂಕ : 14-09-2021 | 
ಅ.ಸಂ. ಪ್ರಶ್ನೆ ಉತ್ತರ 

ಅ) | ರಾಜ್ಯದಲ್ಲಿ ಕೋವಿಡ್‌-19 ಇರುವ ರಾಜ್ಯದಲ್ಲಿ ಕೋವಿಡ್‌ -19 ಸಾಂಕ್ರಮಿಕ ರೋಗದ 

ಸಮಯದಲ್ಲಿ ಇಲಾಖೆ ವತಿಯಿಂದ | ಹಿನ್ನಲೆಯಲ್ಲಿ ಅಂಗನವಾಡಿ ಕೇಂದ್ರಗಳು 

ಅಂಗನವಾಡಿ ಮಕ್ಕಳಿಗೆ ' ಹಾಗೂ ಗರ್ಭಿಣಿ | ಮುಚ್ಚಿರುವುದರಿಂದ "ಅಂಗನವಾಡಿ ಕೇಂದ್ರಗಳಲ್ಲಿ ಪೂರಕ 

'| ಮತ್ತು"  ಬಾಣಂತಿಯವರಿಗೆ ಪೌಷ್ಠಿಕ | ಪೌಷ್ಠಿಕ ಆಹಾಠವನ್ನು ತಯಾರಿಸಿ ನೀಡುತ್ತಿಲ್ಲ, ಬಡಲಾಗಿ 


4 
ಆಹಾರವನ್ನು: : ನೀಡಲು" £ಯಾವ;, ಕ್ರಮ 


"| ಕೈಗೊಳ್ಳಲಾಗಿದೆ: (ಜಿಲ್ಲಾವಾರು ವಿವರ 


ನೀಡುವುದು). 1 


ಅಂಗನವಾಡಿ ಕೇಂದ್ರಗಳ ಫಲಾನುಭವಿಗಳಿಗೆ ಅಂಗನವಾಡಿ 
ಕಾರ್ಯಕರ್ತೆ ' ಹಾಗೂ : ಅಂಗನವಾಡಿ ಸಖಾಯಕಿಯರ 
ಕ ಮನೆ ಬಾಗಲಿಗೆ ಕಚ್ಚಾ ಆಹಾರ ಪದಾರ್ಥಗಳನ್ನು 
ವಿತರಿಸಲಾಗುತ್ತಿದೆ. 


| ಅಂಗನವಾಡಿಯನ್ನು ಪುನರಾರಂಭಿಸಲು 


ಪರ್ಕಾರದ ನಿಲುವೇನು: 


ಪುನರಾರಂಭಿಸಲು ಇಲಾಖೆ ಕೋವಿಡ್‌ 
ಮಾರ್ಗಸೂಚಿಯನ್ವಯ ಯಾವ ಯಾವ 
ಕ್ರಮಕೈಗೊಂಡಿದೆ: (ವಿವರ ನೀಡುವುದು) 


ತೆರೆಯಲು ಶಿಫಾರಸ್ಸು ಮಾಡಿದ್ದು, ಸದ್ಯದಲ್ಲೇ ನಿರ್ಧಿಷ್ಠ 


ತಜ್ಞರ ಸಮಿತಿಯು ಅಂಗನವಾಡಿ ಕೇಂದ್ರ 


ಮಾರ್ಗಸೂಚಿಗಳೊಂದಿಗೆ 'ಪುನರಾರಂಭಿಸಲಾಗುವುದು. 


ಮಂಡ್ಯ ಜಿಲ್ಲೆಯಲ್ಲಿ ಪ್ರಸ್ತುತ ಖಾಲಿಯಿರುವ 
ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು 
ಸಹಾಯಹಿಯರ ಹುದ್ದೆಗಳ ಸಂಖ್ಯ ಎಷ್ಟು; 
(ತಾಲ್ಲೂಕುವಾರು ವಿವರ ನೀಡುವುದು) 


ಮಂಡ್ಯ ಜಿಲ್ಲೆಯಲ್ಲಿ 
ಕಾರ್ಯಕರ್ತೆಯರ ಮತ್ತು 63 
ಖಾಲಿಯಿರುತ್ತವೆ. 
ಅನುಬಂಧದಲ್ಲಿ ಒದಗಿಸಿದೆ. 


ಪ್ರಷ್ತುತ 75 ಅಂಗನವಾಡಿ 
ಸಹಾಯಕಿಯರ ಹುದ್ದೆಗಳು 


ತಾಲ್ಲೂಕುವಾರು ವಿವರವನ್ನು 


ಹಾಗಿದ್ದಲ್ಲಿ; ಖಾಲಿ ಹುದ್ದೆಗಳನ್ನು ಯಾವಾಗ 
ಭರ್ತಿ ಮಾಡಲಾಗುವುದು? (ವಿವರ 
ನೀಡುವುದು) 


ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್‌ ಲೈನ್‌ 
ಮೂಲಕ ಪ್ರಕಟಣೆ ಹೊರಡಿಸಿ, ಆದಷ್ಟು ಶೀಘ್ರ ಭರ್ತಿ 
ಮಾಡಲಾಗುವುದು. 


ಸ೦ಖ್ಯೆ: ಮಮ 218 ಐಸಿಡಿ 2021 


pe 


(ಆಚಾರ ಹಾಲಪ್ಪ ಬಸಪ್ಪ) 


| ಗಣಿ ಮತ್ತು ಭೂ ವಿಜ್ನಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ದಿ ಹಾಗೂ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀತರಣ ಸಚಿವರು. 


Ro ಅಸುಬಂಧ 
ಮಂಡ್ಯ ಜಿಲ್ಲೆಯ ಮುಖ್ಯ ಅಂಗನವಾಡಿ  ರಾರ್ಯತ್ತ/ಅಂಗನವಾಡಿ ಸಹಾಯಕಿಯರ! ಮಿನಿ ಅಂಗನವಾಡಿ ಕಾರ್ಯಕರ್ಶೆಯರ ಮಂಜೂರು,ಭರ್ತಿ, ಖಾಲಿಯಿರುವ 
ಹುದ್ದೆಗಳ ವಿವರ (ಆ ಆಗಸ್ಟ್‌ - 2021ರ ಅಂತ್ಯಕ್ಕೆ) 
ಮುಖ್ಯ ಅಂಗಸವಾಡಿ SE 
ಬ್ರ 
ಯೋಜನೆಯ ಕಾರ್ಯಕರ್ತೆಯರ ಹುದೆಗಳು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು 
ಕ್ರ.ಸಂ ಜಿಲ್ಲೆಹೆಸರು ವ CAR 
ಣ ಹೆಸರು —T—— 
ಮಂಜೂರು ಭರ್ತಿ "| ಬಾಲಿ 

| 

1 ಶ್ರೀರಂಗಪಟ್ಟಣ 210 

2 ಪಾಂಡವಪುರ 236 

3 ನಾಗಮಂಗಲ 245 

a ಮಳವಳ್ಳಿ 339 
ಮಂಡ್ಯ 

5 ಮದ್ದೂರು 392 

6 ಮಂಡ್ಯ 249 

7 ದುದ್ದ 231 230 1 231 228 3 24 23 1 
| SSS JN - R| dh — 

8 ಕೆ.ಆರ್‌.ಪೇಟೆ 338 331 7 : 338 327 11 60 60 0 

A I ——— 
ಒಟ್ಟು 2240 2200 4p 2240 2177 63 306 211 35 


